ಕರ್ನಾಟಕ ವಿಧಾನ ಪರಿಷತ್ತು 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 583 
ರ 


ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು' ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 


ಉತ್ತರಿಸಬೇಕಾದ ದಿನಾಂಕ : 11.12.2020 


ಉತ್ತರ 


Fh 


ಪ್ನೆ 


@ Bla 


ಬೀದರ್‌ ಜಿಲ್ಲೆಯಲ್ಲಿ ಸುಮಾರು "4 ರಿಂದ ಸರ್ವೋಚ್ಛ ನ್ಯಾಯಾಲಯದ ಆದೇಶದಂತೆ 
ಎಂ.ಎಸ್‌.ಪಿ.ಟಿ.ಸಿ. ನಡೆಯುತ್ತಿದ್ದು ಇದರಿಂದ | ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪದಾರ್ಥಗಳನ್ನು 


ಗುಣಮಟ್ಟದ ಆಹಾರ ಸರಬರಾಜು ಮಾಡಲು [ಸರಬರಾಜು ಮಾಡಲು ಇಲಾಖಾ ವತಿಯಿಂದ 137 
ಆಗುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ. ಯಾವ ಕ್ಷಮ 
ಕೈಗೊಳ್ಳಲಾಗಿದೆ; 


ಮಹಿಳಾ ಪೂರಕ ಪೌಷ್ಠಿಕ ಆಹಾರ ಉತ್ಪಾದನಾ 
ಮತ್ತು ತರಬೇತಿ ಕೇಂದ್ರ (ಎಂ.ಎಸ್‌.ಪಿ.ಟಿ.ಸಿ.) ಗಳನ್ನು 
ಸ್ಥಾಪಿಸಲಾಗಿದೆ. ಬೀದರ್‌ ಜಿಲ್ಲೆಯಲ್ಲಿರುವ 05 
ಎಂ.ಎಸ್‌.ಪಿ.ಟಿ.ಸಿ. ಗಳು ಪೂರಕ ಪೌಷ್ಠಿಕ 
ಆಹಾರವನ್ನು ಸರಬರಾಜು ಮಾಡುತ್ತಿವೆ. 


ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ 
ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯು 
ಆಹಾರ ಪದಾರ್ಥಗಳ ಬೆಲೆಯನ್ನು ಹಾಗೂ 
ಮೆನುವನ್ನು ನಿರ್ಧರಿಸುತ್ತದೆ. ಮೆನುವಿನ ಆಧಾರದ 
ಮೇಲೆ" ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು 
ಆಹಾರ ಪದಾರ್ಥಗಳಿಗೆ ಬೇಡಿಕೆಯನ್ನು ಸಲ್ಲಿಸುತ್ತಾರೆ. 
ಬೇಡಿಕೆಯಂತೆ ಮಹಿಳಾ ಪೂರಕ ಪೌಷ್ಠಿಕ ಆಹಾರ 
ಉತ್ಪಾದನಾ ಮತ್ತು ತರಬೇತಿ ಕೇಂದ್ರ 
(ಎಂ.ಎಸ್‌.ಪಿ.ಟಿ.ಸಿ.) ಗಳು ಜಿಲ್ತಾಧಿಕಾರಿಗಳು 
ನಿಗದಿಪಡಿಸಿರುವ ದರದಲ್ಲಿ ಆಹಾರ ಪದಾರ್ಥಗಳನ್ನು 
ಸರಬರಾಜು ಮಾಡುತ್ತವೆ. 


ಅಂಗನವಾಡಿ ಕೇಂದಗಳಿಗೆ ಆಹಾರ 
ಪದಾರ್ಥಗಳನ್ನು ಸರಬರಾಜು ಮಾಡುವ ಮುನ್ನ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಪ್ರಯೋಗಾಲಯಗಳಲ್ಲಿ ಗುಣಮಟ್ಟದ ಬಗ್ಗೆ 
ಪರಿಶೀಲಿಸಲಾಗುತ್ತಿದೆ. ಆಹಾರ ಸಾಮಗ್ರಿಗಳು ತೀರ 
ಕಳಪೆ ಮಟ್ಟದ್ದಾಗಿರುವ ಬಗ್ಗೆ ಯಾವುದೇ ದೂರುಗಳು 
ದಾಖಲಾಗಿರುವುದಿಲ್ಲ. 


ಇದಕ್ಕೆ ಯಾರು ಹೊಣೆಗಾರರು; ಹಾಗೂ ಅಂತಹ] ಮೇಲಿನ ಉತ್ತರದಿಂದ ಉದ್ದವಿಸುವುದಿಲ್ಲ. 
ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ವಹಿಸಲಾಗಿದೆ; 
ಕಮ ಕೈಗೊಳ್ಳದಿದ್ದಲ್ಲಿ ಇದಕ್ಕೆ ಕಾರಣವೇನು? 


ವಿಕಲಚೇತನೆರ ಹಾಗೂ ಹಿರಿಯನಾಗರಿಕರ ] ನಕಲಚಾತನರ ಮತ್ತು ಸರಿಯ ನಕರ 
ಸಬಲೀಕರಣ ಇಲಾಖೆಯಲ್ಲಿ 2004  ರಲ್ಲಿ| ಸಬಲೀಕರಣ ಇಲಾಖೆಯಲ್ಲಿ 2004ರಲ್ಲಿ ರಚಿಸಿರುವ 
ರಚಿಸಿರುವ ವೃಂದ ಮತ್ತು ನೇರ ನೇಮಕಾತಿ | ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು | 
ನಿಯಮಗಳನ್ನು ಪರಿಷ್ಕರಣೆ ಮಾಡುವ ಯೋಜನೆ ಪರಿಷ್ಕರಣೆ ಮಾಡುವ ಪ್ರಸ್ತಾವನೆಗೆ ಆರ್ಥಿಕ 
ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ, ಯಾವ | ಇಲಾಖೆಯ ಸಹಮತಿ/ಅಭಿಪ್ರಾಯವನ್ನು ಕೋರಲು 
ಕಾಲಮಿತಿಯೊಳಗೆ ಕ್ರಮ ವಹಿಸಲಾಗುವುದು. ಕಮವಹಿಸಲಾಗುತ್ತಿದ್ದು, ಸದರಿ ಇಲಾಖೆಯ 
ಸಹಮತಿ/ಅಭಿಪ್ರಾಯ ದೊರೆತ ಕೂಡಲೇ 
ನಿಯಮಾನುಸಾರ ಪರಿತೀಲಿಸುವುದರೊಂದಿಗೆ 
ಅಂತಿಮ ನಿಯಮಗಳನ್ನು ಹೊರಡಿಸಲು 
ಕಾಲಮಿತಿಯಲ್ಲಿ ಕ್ರಮವಹಿಸಲಾಗುವುದು. 
' ಹೈದ್ರಾದಾರ್‌ ಕರ್ನಾಟ ಪ್ರದತ ಸಾವಧಾನ ನರಷಾತನರ ಪತ್ತ ನನಯ ನಗರ 


ಅನುಚ್ಛೇದ 37 ಜೆ ಅಡಿಯಲ್ಲಿ ಸ್ಥಳೀಯ ರಾಜ್ಯ 
ವೃಂದ ರಚಿಸಿ ಅಧಿಸೂಚನೆ ಹೊರಡಿಸಲಾಗಿದೆಯೇ; 


ಸಬಲೀಕರಣ ಇಲಾಖೆಯ ನಿರ್ದೇಶಕರ ಹಂತದಲ್ಲಿ 
ಹೈದರಾಬಾದ್‌ ಕರ್ನಾಟಕ ಪ್ರದೇಶದಲ್ಲಿ ಸಂವಿಧಾನದ 
ಅನುಚ್ಛೇದ 371 ಜೆ ಅಡಿಯಲ್ಲಿ ಸ್ಥಳೀಯ ರಾಜ್ಯ 
ವೃಂದ ರಚಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 


ರಾಜ್ಯ ವೃಂದದಲ್ಲಿ "ಇರುವ ಸಹಾಯಕನಿರ್ಡೇಶಕರ 
ಒಂದು ಮತ್ತು ಸಹಾಯಕ ಆಯುಕ್ತರು ಒಂದು 
ಹುದ್ದೆ ಇದ್ದು ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ 
ರಾಜ್ಯ ವೃಂದದ ಯಾವ ಹುದ್ದೆ 
ನಿಗದಿಗೊಳಿಸಲಾಗಿರುತ್ತದೆ? 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ .ಇಲಾಖೆಯಲ್ಲಿ ಕೇವಲ ಒಂದೇ ಒಂದು 
ಸಹಾಯಕ ನಿರ್ದೇಶಕರ ಹುದ್ದೆ ಮಂಜೂರಾಗಿದ್ದು, 
ಸದರಿ ಹುದ್ದೆಯನ್ನು ಹೈದರಾಬಾದ್‌-ಕರ್ನಾಟಕ 
ಪ್ರದೇಶಕ್ಕೆ ಗುರುಶಿಸಿರುವುದಿಲ್ಲ. ಉಳಿದಂತೆ ಈ 
ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳು-2004ರಲ್ಲಿ ರಾಜ್ಯ ಅಂಗವಿಕಲ ವ್ಯಕ್ತಿಗಳ 
ಅಧಿನಿಯಮ ಕಛೇರಿಯಲ್ಲಿರುವ ಸಹಾಯಕ 
ಆಯುಕ್ತರ ಹುದ್ದೆಯು ಸೇರ್ಪಡೆಯಾಗಿರುವುದಿಲ್ಲ. 


ಮುಂದುವರೆದು, ರಾಜ್ಯ ಆಯುಕ್ತರು, ಅಂಗವಿಕಲ 
ವ್ಯಕ್ತಿಗಳ ಅಧಿನಿಯಮ ಕಛೇರಿಯಲ್ಲಿ ಹೈದರಾಬಾದ್‌- 
ಕರ್ನಾಟಕ ಪ್ರದೇಶದ ಸಂವಿಧಾನ ಅನುಚ್ಛೇದ 371 ಜೆ 
ಅಡಿಯಲ್ಲಿ ಸ್ಥಳೀಯ ವೃಂದ ರಚಿಸಿ ಪ್ರತ್ಕೇಕವಾಗಿ 
ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಈ - ಕಛೇರಿಗೆ 


ಒಂದು ಸಹಾಯಕ ಆಯುಕ್ತರ ಹುದ್ದೆ 
ಮಂಜೂರಾಗಿದ್ದು, ಈ ಹುದ್ದೆಯನ್ನು ಸ್ಥಳೀಯ 
ವೃಂದದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶದಡಿ 


ಗುರುತಿಸಿರುವುದಿಲ್ಲ. 


ಹ್‌ 
ಯ ಜೊಲ್ಲೆ) 


[x] 


(ಶ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ 


ಹಾಗೂ 


ಸಂಖ್ಯೆ: ಮಮ*ಇ 237 ಐಸಿಡಿ 2020 


ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


